ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ  1952(2259) 
ಸದಸ್ಯರ ಹೆಸರು :  : ಶ್ರೀಪ್ರಕಾಶ್‌ ಕೆ. ರಾಥೋಡ್‌ 
' (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 21.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
" ಷಕಾಲ ಸಚಿವರು. 
ಪ್ರ.ಸಂ. ಪ್ರಶ್ನೆ | ಉತ್ತರ 
ಅ 1|ರಾಜ್ಯದಲ್ಲಿರುವ ಪ್ರೌಢಶಾಲೆ ಧಾವನ ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ 
ಹಾಗೂ ಪದವಿಪೂರ್ವ | ಕಾಲೇಜುಗಳಲ್ಲಿನ ಬೋಧಕ ಹಾಗೂ ಬೋಧಕೇತರ ಖಾಲಿ ಹುದ್ದೆಗಳ 


ಕಾಲೇಜುಗಳಲ್ಲಿ ಬೋಧಕ | ವಿವರ ಈ ಕೆಳಕಂಡಂತಿದೆ: 


| ಹಾಗೂ ಬೋಧಕೇತರ ಎಷ್ಟು | ಅನುದಾವಿತ ಅನುದಾನಿತ 1ಅನುದಾವಿತ[ ಅನುದಾನಿತ | 
ಹುದ್ದೆಗಳು ಖಾಲಿಯಿವೆ; (ವಿವರ ಪೌಢ ಪ್ರೌಢ ಶಾಲೆ ಪದವಿ ಪದವಿ ಪೂರ್ವ 
ಒದಗಿಸುವುದು) ಶಾಲೆಗಳಲ್ಲಿನ! - ಗಳಲ್ಲಿನ ಪೂರ್ವ | ಕಾಲೇಜು ಖಾಲಿ 
ಬಾಲಿ ಖಾಲಿ ಕಾಲೇಜು ಬೋಧಕೇತರ 
ಬೋಧಕ | ಬೋಧಕೇತರ ಖಾಲಿ ಹುದೆಗಳು 
ಹುದ್ಮೆಗಳು | ಹುದ್ದೆಗಳು | ಬೋಧಕ 
ಹುದಗಳು 
2448 2919 3464 Er |] 
ಸರ್ಕಾರಿ ಸರ್ಕಾರಿ | ಸರ್ಕಾರಿ | ಸರ್ಕಾರಿಪದವಿ 


ಪ್ರೌಢ ಪ್ರೌಢ ಶಾಲೆ ಪದವಿ ಪೂರ್ವ ಕಾಲೇಜು 
ಶಾಲೆಗಳಲ್ಲಿನ | ಗಳಲ್ಲಿನ ಪೂರ್ವ ಬೋಧಕೇತರ 

ಖಾಲಿ ಖಾಲಿ ಕಾಲೇಜು | ಖಾಲಿ ಹುದ್ದೆಗಳು 
ಬೋಧಕ |! ಬೋಧಕೇತರ ಖಾಲಿ 

ಹುದ್ದೆಗಳು |' ಹುದ್ದೆಗಳು |,.ಬೋಧಕ 


' ‘ 12,286 . 2606 
ಖಾಸಗಿ ಅನುದಾನಿತ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ 
ಪ್ರೌಢಶಾಲೆ . ಹಾಗೂ! ಹುದ್ಮೆಗಳ ಸ೦ಖ್ಯೆ:- 2448 


ಪದವಿಪೂರ್ವ ಕಾಲೇಜುಗಳಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ 


| ನಿವೃತ್ತಿ, ನಿಧನ ರಾಜೀನಾಮೆ 
ಹಾಗೂ ಇನ್ನಿತರೆ ಬೋಧಕೇತರ ಹುದ್ದೆಗಳ ಸಂ೦ಖ್ಯೆ:- 2919 


ಕಾರಣಗಳಿಂದ ಎಷ್ಟು ಖಾಸಗಿ ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ. ಖಾಲಿ 
ಹುದ್ದೆಗಳು ಖಾಲಿಯಿವೆ; ಇರುವ ಬೋಧಕ ಹುದೆಗಳು:-3464 


ಖಾಸಗಿ ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ ಖಾಲಿ 
ಇರುವ ಬೋಧಕೇತರ ಹುದೆಗಳು:-1654 


ಇ |ಖಾಲಿ ಹುದ್ದೆಗಳನ್ನು -ಭರ್ತಿ 


ಮಾಡಲು ಸರ್ಕಾರ | ಖಾಸಗಿ ಅನುದಾನಿತ ಪ್ರೌಢಶಾಲೆಗಳು: 

ಕೈಗೊಂಡಿರುವ ಕ್ರಮಗಳೇನು? | ಫ್ರಾಸಗಿ ಅನುದಾನಿತ ಪ್ರೌಢ ಶಾಲೆಗಳಲ್ಲಿ ದಿನಾಂಕ31-12-2015ರ 

(ಸಂಪೂರ್ಣ ಮಾಹಿತಿ | ಪೂರ್ವದಲ್ಲಿ ವಿಧನ, ವಿವೃತ್ತಿ ರಾಜೀನಾಮೆ ಹಾಗೂ ಇತರೆ 

ನೀಡುವುದು) ಕಾರಣಗಳಿಂದ ತೆರವಾದ 363 ಹುದ್ಮೆಗಳನ್ನು ಭರ್ತಿ ಮಾಡಲು 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 14 ಎಸ್‌.ಇ.ಪಿ 2017, ದಿನಾ೦ಕ:25-09- 
2018ರಲ್ಲಿ ಅನುಮೋದನೆ ನೀಡಲಾಗಿತ್ತು. 


ಇಪಿ 123 ಎಸ ಸಾನ್‌ 2022 


ಆದರೆ, ಅನುದಾನಿತ ಸಂಸ್ಥೆಗಳಲ್ಲಿ ನಿವೃತ್ತಿ, ನಿಧನ, ರಾಜೀನಾಮೆ 


ಹಾಗೂ ಇತರೆ ಕಾರಣಗಳಿಂದ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳಲು ಹೊಸದಾಗಿ ಸಹಮತಿ ನೀಡುವಂತಿಲ್ಲ ಎಂದು 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 157 ವೆಚ್ಮ-8 
ದಿನಾ೦ಕ:10/06/2020ರಲ್ಲಿ ನಿರ್ದೇಶನ ನೀಡಲಾಗಿದೆ. 


ಆದಾಗ್ಯೂ, ಪುನ: ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ ಮೇರೆಗೆ 
ಅನುದಾವಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ: 31/12/2015ರ ಪೂರ್ವದಲ್ಲಿ 
ನಿವೃತ್ತಿ ವಿಧನ ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ 
ಖಾಲಿಯಾಗಿರುವ ಹುದ್ಮಗಳ ಪೈಕಿ ಈಗಾಗಲೇ ಇಲಾಖೆಯಿಂದ 
ಅನುಮೋದನೆಗೊಂಡು ನೇಮಕಾತಿ ಪ್ರಕ್ರಿಯೆಯು ಇಲಾಖೆಯ 
ಹಂತದಲ್ಲಿ ಬಾಕಿಯಿರುವ ಅನುದಾನಿತ ಪ್ರೌಢಶಾಲೆಯ 257 ಭೋದಕ 
ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದನೆ ನೀಡಲಾಗಿದೆ. ' 


ಮುಂದುವರೆದು, ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ: 
31/12/2015ರ ಪೂರ್ವದಲ್ಲಿ ನಿವೃತ್ತಿ, ನಿಧನ, ರಾಜೀನಾಮೆ ಮತ್ತು ಇತರೆ 
ಕಾರಣಗಳಿಂದ ಖಾಲಿಯಾಗಿರುವ ಬಾಕಿ 1924 ಹುದ್ದೆಗಳನ್ನು ಭರ್ತಿ 
ಮಾಡಲು ಸಹಮತಿ . ನೀಡುವಂತೆ ಆರ್ಥಿಕ ಇಲಾಖೆಯನ್ನು 
ಕೋರಲಾಗಿದೆ. 


ಖಾಸಗಿ ಅನುದಾನಿತ ಪದವಿಪೂರ್ವ ಕಾಲೇಜುಗಳು : 


ದಿನಾ೦ಕ:31/12/2015ರವರೆಗೆ ಖಾಸಗಿ ಅನುದಾನಿತ ಪದವಿಪೂರ್ವ 
ಕಾಲೇಜುಗಳಲ್ಲಿ ನಿವೃತ್ತಿ ನಿಧನ, ರಾಜೀನಾಮೆ ಮತ್ತು ಇತ್ಯಾದಿ 
ಕಾರಣಗಳಿಂದ ತೆರವಾದ ಬೋಧಕ: ಹುದೆಗಳ ಪೈಕ ನಿಗದಿತ 
ಕಾರ್ಯಭಾರವಿರುವ ಒಟ್ಟಿ 998 ಬೋಧಕ ಹಣಿ ಗಳನ್ನು ಭರ್ತಿ 
ಮಾಡಲು ಅವಕಾಶ ಕಲ್ಪಿಸಿದೆ. 


ಸದರಿ 998 ಹುದ್ಮೆಗಳಲ್ಲಿ ಈಗಾಗಲೇ 323 ಹುದ್ಮೆಗಳನ್ನು 
ತುಂಬಲಾಗಿದೆ. ಉಳಿದ 675 ಹುದ್ದೆಗಳ ಪೈಕಿ 436 ಹುದ್ದೆಗಳಿಗೆ 
ಸಂಬಂಧಿಸಿದ ಆಡಳಿತ ಮಂಡಳಿಯಿಂದ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 
ಬಾಕಿ ಉಳಿದ 239 ಹುದ್ದೆಗಳು ಇಲಾಖೆಯ/ ಅಧೀನ ಕಛೇರಿಗಳಲ್ಲಿ 
ಪರಿಶೀಲನಾ ಹಂತದಲ್ಲಿ ಬಾಕಿ ಉಳಿದಿರುತ್ತದೆ. 


